122 


ಸೃಜನಶೀಲ ಕಾರ್ಯಾಗಾರಗಳ ಮೂಲಕ ಪೌರತ 


ಪೆರಿಯೋಡಿ 


ಮಕ್ಕಳು ಒಂದಷ್ಟು ವಿಷಯಗಳನ್ನು ಕಅಯುವ ಜೊತೆಗೆ ಸೃಜನ- 
ಶೀಲತೆ ತೋರಿಸುವ ಮೂಲಕ ' ಮೋಜನ್ನು ಅನುಭವಿಸುವಂತೆ 
ಮಾಡುವುದಕ್ಕಾಗಿ ಮೂರು ಕ ಸೃಜನಶೀಲತೆ 
ಕಾರ್ಯಾಗಾರವನ್ನು ಸುರಪುರ ಜಲ್ಲೆಯಲ್ಲ ಆಯೋಜಸಲಾಗಿತ್ತು. 
ಇದು ನಮ್ಮ ಪಾಲಗೆ ದೊಡ್ಡ ಸವಾಅನ ವಿಷಯವಾಗಿತ್ತು. ಈ 


ಕಾರ್ಯಾಗಾರದಲ್ಲ ಮಕ್ಕಳೊಂದಿಗೆ ಮೂರು ಪ್ರಮುಖ ಕೆಲಸಗಳನ್ನು 


ಮಾಡಲು ನಾವು ಯೋಜನೆ ಹೂಡಿದ್ದೆವು. ಮೊದಲನೆಯದು 
ಅವರನ್ನು ಹೆಚ್ಚು ಜವಾಬ್ದಾರರನ್ನಾಗಿಸುವುದು. ಎರಡನೆಯದು 
ಸಮುದಾಯದ / ಸಾರ್ವಜನಿಕ ಆಸ್ತಿಯನ್ನು ಸೂಕ್ಷತೆಯಿಂದ 
ಬಳಸುವುದು ಮತ್ತು ಮೂರನೆಯದು ಸಂವಾದವನ್ನು ಸಂವಹನ 
ಮತ್ತು ಸಮಸ್ಯೆ ಪರಿಹಾರದ ಮುಖ್ಯ ಪ್ರಕ್ರಿಯೆಯಾಗಿ pS 
ಆದರೆ ಇದನ್ನು ಮಾಡಬೇಕಾದರೆ ಅವರೆಲ್ಲರೂ ಸಮಾನರು ಎನ್ನುವ 
ಛಾವನೆಯನ್ನು ಅವರಲ್ಲ ಮೂಡಿಸಬೇಕಿತ್ತು. 


ಸಮಾನತೆಯ ಭಾವನೆ 


ಮಕ್ಕಳಲ್ಲ ಮುಖ್ಯವಾಗಿ ಸಮಾನತೆಯ ಭಾವನೆ ಮೂಡಬೇಕು. 
ಅವರ ಮಾತನ್ನು ಆಅಸಲಾಗುತ್ತದೆ ಮತ್ತು ಅವರಲ್ಲ ಯಾವುದೇ 
ತಾರತಮ್ಯವಿಲ್ಲ ಎಂಬ ಚಿಂತನೆಯು ಅವರಲ್ತ ಬರಬೇಕು 
ಎಂದು ನಾವು ಭಾವಿಸಿದೆವು. ಇದನ್ನು ಮಾಡುವುದಕಾಗಿ ಅವರು 
ನೆಲದಲ್ಲ ವೃತ್ತಾಕಾರದಲ್ಲ ಕುಳತುಕೊಳ್ಳುವಂತೆ ಮಾಡಿದೆವು. 
ಇದು ಎಲ್ಲರೂ ಕಾಣುವಂತೆ ಮಾಡುತ್ತದೆ ಹಾಗು ಎಲ್ಲರೂ 
ಸಮಾನರು ಎಂಬುದನ್ನು ಅರಿತುಕೊಳ್ಳಲು ಮಕ್ಷಳಗೆ 
ಸಹಕಾರಿಯಾಗುತ್ತದೆ. ಸುಗಮಕಾರರು ಸಹ ಅವರೊಂದಿಗೆ 
ವೃತ್ತಾಕಾರದಲ್ಲಯೇ ಕುಳತುಕೊಳ್ಳುತ್ತಾರೆ. ಇಲ್ಲ ಯಾರೂ 
ಕೊನೆಯ ಬೆಂಚಿನಲ್ಪ ಕುಳತುಕೊಳ್ಳುವುದಿಲ್ಲ. ಇಲ್ಲ ಯಾರೂ 
ನಾಯಕರಿಲ್ಲ. ಎಲ್ಲರೂ ಮುಂಭಾಗದಲ್ಲಯೇ ಇದ್ದಾರೆ. 
ಮಾತನಾಡುವ ವ್ಯಕ್ತಿಯು ಮುಂದಾಳತ್ವ ವಹಿಸುತ್ತಾನೆ ಹಾಗು 
ಪ್ರತಿಯೊಬ್ಬರಿಗೂ ಮಾತನಾಡುವ ಅವಕಾಶವಿರುತ್ತದೆ. 


ನಂತರ ನಾವು ಇನ್ನೊಂದು ನಿಯಮವನ್ನು ರೂಪಿಸಿದೆವು: 
ಯಾರಾದರೂ ಒಬ್ಬರು ಮಾತನಾಡುವಾಗ ಉಳ೪ದವರು ಕೇಳಬೇಕು 
ಮತ್ತು ಆ ವ್ಯಕ್ತಿಯು ಮಾತನಾಡುವುದನ್ನು ಮುಗಿಸಿದ ನಂತರವೇ 
ಇತರರು ಮಾತನಾಡಬೇಕು. ಯಾರಾದರೂ ಒಬ್ಬರು ಮಾತ- 
ನಾಡುವಾಗ ಇತರರು ಆ ವ್ಯಕ್ತಿಯತ್ತ ನೋಡಬೇಕು. ಅನೇಕ ಜನರು 
ಮಾತನಾಡಲು ಇಚ್ಛಿಸಿದರೆ ಅವರು ತಮ್ಮ ಕೈಗಳನ್ನು ಎತ್ತಬೇಕು 
ಮತ್ತು ಸುಗಮಕಾರರು ಸರದಿಯಂತೆ ಪ್ರತಿಯೊಬ್ಬರಿಗೂ 
ಮಾತನಾಡಲು ಅವಕಾಶ ಮಾಡಿಕೊಡುತ್ತಾರೆ. ಇತರರನ್ನು 
ಕೇಳುವುದು ಈ ಆಸನ ವ್ಯವಸ್ಥೆಯ ಮುಖ್ಯ ಅನುಕೂಲತೆಯಾಗಿತ್ತು. 
ಯಾರಿಗಾದರೂ ಏನಾದರೂ ಹೇಕಲು ಅಥವಾ ಘೋಷಿಸಲು ಇದ್ದರೆ 
ಭ್ಯ. ವೃ ತ್ರದಲ್ಲಯೇ ಮಾಡಲಾಗುತ್ತಿತ್ತು. ನಿಧಾನವಾಗಿ. 

ದ ಘಟನೆಗಳು ಇಆಮುಬವಾಗುತ್ತಲೇ ಹೋದವು. ಇಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಪುನರಾವರ್ತನೆಯಾದ ಮುಖ್ಯ ಅಂಶವೆಂದರೆ - ಆ ವ್ಯಕ್ತಿಯು 
ಮೊದಲಗೆ ಮುಗಿಸಲಅ ಎನು ವುದು. ಯಾರಾದರೂ ಮಾತನಾಡಿಲ್ಲ 
ಮ ತಂಡವು ed ಆ ವ್ಯಕ್ತಿಯ ಅಭಪ್ರಾಯಕ್ಸಾಗಿ 

ದಸ್ಯರು ಬೆರಳು ತೋರಿಸುತ್ತಿದ್ದರು. ಘೂ ರೀತಿ ಎಲ್ಲರಿಗೂ 
Jos ಅವಕಾಶವಿತ್ತು 'ಹಾಗು ಎಲ್ಲರೂ ಅವರನ್ನು 
ಕೇಳುತ್ತಿದ್ದಾರೆ ಎನ್ನುವ ಭಾವನೆಯು ಅತ್ಯಂತ ಪ್ರಮುಖ ನಿಹಾರ 
ಎನಿಸಿತು. 


ಜವಾಬ್ದಾರಿಯುತ ವ್ಯಕ್ತಿ 
(AY pr 


ಆರಂಭದಲ್ಲ. ಕಾರ್ಯಾಗಾರದಲ್ಲ ಅವ್ಯವಸ್ಥೆ ಇತ್ತು. ಮಕ್ಕಳು 
ವಸ್ತುಗಳನ್ನು ಬಳಸಿ ಎಲ್ಲೆಡೆ ಬೇಕಾಜಟ್ಟಯಾಗಿ ಜಟ್ಟು 
ಹೋಗುತ್ತಿದ್ದರು. ಅವರು ಬಂದು ತಮ್ಮ ಚೀಲಗಳನ್ನು ಎಲ್ಲೆಂದರಲ್ಲ 
ಇಟ್ಟು ಬಡುತ್ತಿದ್ದರಂ. ಅವರಿಗೆ ಬ್ಯಂಶ್ಯಾಲು ನವಮುಗೆ 
ಸಾಧ್ಯವಾಗುತ್ತಿರಲಲ್ಲ. ಮೆಲುದನಿಯಲ್ಲ ಹೇಳದರೆ ಅವರು 
ಕೇಳುತ್ತಿರಅಲ್ಲ. ನಾವು ಈ ವಿಷಯವನ್ನು ವೃತ್ತದೊಳಗೆ ತಂದೆವು. 
ನಾವು ಒಟ್ದಾರೆ ವಸ್ತುಗಳನ್ನು ಎಸೆದರೆ ಏನಾಗುತ್ತದೆ, ಒಂದು 
ಸ್ಥಳವನ್ನು ಏಕೆ ಚೆನ್ನಾಗಿ ಇಡಬೇಕು ಮತ್ತು ಈ ವರ್ತನೆಯಿಂದ 
ಇತರರಿಗೆ ಹೇಗೆ ಅನನುಕೂಲತೆ ಉಂಬಾಗುತ್ತದೆ ಹಾಗು ನಾವು 
ಹೇಗೆ ಜವಾಬ್ದಾರಿಬುಂದ ವರ್ತಿಸಬೇಕು ಎನ್ನುವ ಕುರಿತು 
ಚರ್ಚೆಯು ಕೇಂದ್ರೀಕರಿಸಿತ್ತು. ನಾವಾಗಿಯೇ ಇದನ್ನು 
ಅರಿತುಕೊಂಡು ಈ ಕೆಲಸವನ್ನು ಮಾಡಬೇಕು. ಬೇರೆ ಯಾರೋ 
ಹೇಆದರು ಎನ್ನುವ ಕಾರಣಕ್ಕೆ ಇದನ್ನು ಮಾಡುವುದಲ್ಲ. ಮಕ್ಷಳು 
ಇದನ್ನು ಅರ್ಥ ಮಾಡಿಕೊಂಡರು ಮತ್ತು ತಾವು ಬಳಸುವ ವಸ್ತುಗಳ 
ಕುರಿತು ಎಚ್ಚರಿಕೆ ವಹಿಸಿದರು. ಅವರು ತಮ್ಮ ಚಪ್ಪಅಗಳನ್ನು ತರಗತಿ 
ಕೊಠಡಿಯ ಹೊರಗೆ ಸಾಲಾಗಿ ಇಟ್ಟರು. ಬಣ್ಣದ ಬಶ್‌ಗಳನ್ನು 
ಬಕಸಿದ ನಂತರ ಸ್ವಚ್ಛದೊಳಸಿದರು, ಕರಿಹಲಗೆಯನ್ನು ಒರೆಸಿದರು. 
ಸರಿಯಾದ ಸಮಯಕ್ಷೆ ಬಂದರು ಹಾಗು ಸಕಾಲದಲ್ಲ ತಮ್ಮ 
ಕೆಲಸವನ್ನು ಮುಗಿಸಿದರು. ನಿಧಾನವಾಗಿ, ಒಂದರ ನಂತರ 
ಒಂದರಂತೆ ಅವರ ವರ್ತನೆಯಲ್ಲ ಬದಲಾವಣಿ ಉಂಬಾಯುತು. 
ಆರಂಭದಲ್ಲಿ, ಪರಸ್ಪರರ ಕುರಿತು ಸಾಕಷ್ಟು ದೂರುಗಳು ಬರುತ್ತಿದ್ದವು. 
ಆದರೆ ಮಕ್ಷಳು ಜವಾಬ್ದಾರಿಯುತವಾಗಿ ವರ್ತಿಸಲು ಪ್ರಾರಂಭಸಿದ 
ಕಾರಣ ದೂರುಗಳ ಸಂಖ್ಯೇಯಲ್ಲ ಇಳಅಮುಖವಾಲುತು. ಅವರು 
ಪರಸ್ಪರ ಪರಿಣಾಮಕಾರಿಯಾಗಿ ನಿಭಾಯುಸಿದರು. 


ಸಮುದಾಯದ ಸಂಪತ್ತುಗಳನ್ನು ರಕ್ಷಿಸುವುದು 


ಮಕ್ಕಳು ಸಾರ್ವಜನಿಕ ಸಂಪನ್ಯೂ ಲಗಳ ಕುರಿತು ಬಹುಮಣ್ಣಗೆ 
ಅಸಡ್ಡೆ ಹೊಂದಿದ್ದರು ಎಂಬುದನ್ನು ಗಮನಿಸಿದೆವು. ನೀರನ್ನು 
ಕುಡಿದು ಲೋಟವನ್ನು ನಾ ಸ್ಥಳದಲ್ಲ ಇಡುತ್ತಿರಲಲ್ಲ, ಕಾ 
ಸಾಮರ್ರಿಗಳನ್ನು ಬಳಸಿದ ನಂತರ ವಾಪಸ್‌ ತಂದು ಇಡುತ್ತಿರಅಲ್ಲ 
ಹಾಗು ಶೌಚಾಲಯವನ್ನು ಸ್ವಚ್ಛವಾಗಿ ಇಡುತ್ತಿರಲಅಲ್ಲ. ಸಾರ್ವಜನಿಕ 
ಸೊತ್ತಿನ ಕುರಿತು ನಾವು ಹೇಗೆ ಕಾಳಜ ವಹಿಸಬೇಕು ಎನ್ನುವ ಬಣ್ಣ 
ವಾವು ದೀರ್ಪವಾದ ಚರ್ಚೆಯನ್ನು ಮಾಡಿದೆವು. ಇತರರಿಗಾಗಿಯೂ 


ವಾವು ಸ್ಥಳವನ್ನು ಸ್ವಚ್ಛವಾಗಿ ಇಡಬೇಕು ಎನ್ನುವ ಪ್ರಮುಬ 
ವಿಷಯವನ್ನು ಮಕ್ಷಳು ಅರ್ಥ ಮಾಡಿಕೊಂಡರು. ಪ್ರತಿ ಬಾರಿಯೂ 
ನಾವು ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದೆವು: ವಾವು ಬಳಸಿದ ಸ್ಥಳವನ್ನು 
ಇತರರು ನಂತರ ಬಳಸುವಂತೆಯೇ ಬಟ್ಟು ಹೋಗುತ್ತಿದ್ದೇವೆಯೇ? 
ಇದಕಾಗಿ ಸಾಕಷ್ಟು ಶ್ರಮ ಹಾಕಬೇಕಾಲುತು. ಮಕ್ಷಳು ಇದನ್ನು 
ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿರಅಲ್ಲ ಅಥವಾ ಮರೆತು 
ಬಡುತ್ತಿದ್ದರು. ಮೆಲ್ಲನೆ ಅವರು ಅದನ್ನು ಮಾಡಲು ಪ್ರಾರಂಭಸಿದರು. 
ಅತ್ಯಂತ ಪರಿಣಾಮಕಾರಿ ಎನಿಸಿದ ಪ್ರಗತಿ ಏನೆಂದರೆ, ಏನೆಲ್ಲ 
ಮಾಡಬೇಕು ಎನ್ನುವುದನ್ನು ಮಕ್ಕಳು ಪರಸ್ಪರರ ಗಮನ ಸೆಳೆಯಲು 
ಪ್ರಾರಂಭಸಿದರು. ಮಕಳು ಸಾರ್ವಜನಿಕ ಸ್ಥಳಗಳು ಮತ್ತು 
ಸಮುದಾಯದ ಸೊತ್ತುಗಕ ಕಾಕಜ ವಹಿಸಲು ಕಅತುಕೊಂಡರು. 


ಚರ್ಚೆಯ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವುದು 


ಮಕ್ಷಳ ನಡುವೆ ಜಗಕಕ  ಉಂಬಾಗುವುದು ಸಾಮಾನ್ಯ 
ವಿಷಯವಾಗಿತ್ತು. ತೀರಾ ಕ್ಷುಲ್ಲಕ ವಿಚಾರಗಳಗಾಗಿ ಅವರು ಜಗಳ 
ಮಾಡುತ್ತಿದ್ದರು. ಕೆಲವೊಮ್ಮೆ ಸಣ್ಣ ವಿಷಯಗಳಗಾಗಿ ದೊಡ್ಡ 
ಜಗಳವೇ ಉಂಬಾಗುತ್ತಿತ್ತು. ಅಪರೂಪಕ್ಕೆ ಮಕ್ಕಳು ಶಿಕ್ಷಕರ 
ಜೊತೆಗೂ ಜಗಳವಾಡುತ್ತಿದ್ದರು. ನಾವು ಈ ಕುರಿತು ಏನನ್ನಾದರೂ 
ಮಾಡಲು ಇಚ್ಛಿಸಿದ್ದೆವು. ಏಕೆಂದರೆ ಜಗಕ ಮಾಡದಂತೆ ನಾವು 
ಅವರನ್ನು ವಿನಂತಿಸಿದಾಗ ಅವರು ಒಪ್ಪಿಕೊಳ್ಳುತ್ತಿದ್ದರು. ಆದರೆ 
ತಕ್ಷಣವೇ ಏನಾದರೂ ಒಂದು ಪ್ರಚೋದನೆ ಉಂಬಾಗಿ ಮತ್ತೆ 
ಜಗಳವಾಡುತ್ತಿದ್ದರು. ನಂತರ ಪ್ರತಿಯೊಂದರ ಕುರಿತು 
ವೃತ್ತಾಕಾರದಲ್ಲ ಕುಳತು ಮಾತನಾಡುವ ಪ್ರಕ್ರಿಯೆಯನ್ನು ನಾವು 
ಪ್ರಾರಂಭಸಿದೆವು. ಮಕ್ಷಳು ಗಮನವಿಟ್ಟು ಕೇಳುತ್ತಿದ್ದರು ಹಾಗು 
ವೃತ್ತದಲ್ಲ ಏನನ್ನು ನಿರ್ಧರಿಸಲಾಗುತ್ತದೆಯೋ ಅದನ್ನು ಕಟ್ಟುನಿಬ್ದಾಗಿ 
ಪಾಅಸುತ್ತಿದ್ದರು. ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಆಅಸಲಾಲಯುತು 
ಹಾಗು ಪ್ರತಿಯೊಬ್ಬರ ಸಮ್ಮತಿಯೊಂದಿಗೆ ಒಂದು ನಿರ್ಧಾರವನ್ನು 
ತೆಗೆದುಕೊಳ್ಳಲಾಯುತು. ಅವರು ಇದಕ್ಕೆ ಬದ್ಧರಾಗಬೇಕಾಗಿತ್ತು. 
ಯಾವುದೇ ಸಂಘರ್ಷ, ವಿಚಾರ ಅಥವಾ ಸಮಸ್ಯೆಯನ್ನು ವೃತ್ತಕೆ 
ತಂದು. ಚರ್ಚಿಸಿ ಪರಿಹರಿಸಲಾಗುತ್ತಿತ್ತು. ಸಂವಾದಕ್ಕೆ ಪ್ರಾಮುಖ್ಯತೆ 
ನೀಡಲಾಗುತ್ತಿತ್ತು. ಇದನ್ನು ಅನುಸರಿಸುವುದು ಮಕ್ಕಳ ಪಾಲಗೆ 
ಅತ್ಯಂತ ಕಷ್ಟಕರ ಕೆಲಸವಾಗಿತ್ತು. ಸಂಘರ್ಷವು ಉಂಟಾದಾಗ 
ಅವರು ತಕ್ಷಣವೇ ಜಗಳವಾಡುತ್ತಿದ್ದರು ಮತ್ತು ಪರಿಹರಿಸುತ್ತಿದ್ದರು. 
ಆದರೆ ಸಂವಾದವನ್ನು ನಡೆಸಲು ನಾವು ನಿರಂತರವಾಗಿ 
ಒತ್ತಾಯಿಸಿದ ಕಾರಣ, ಪರಶ್ಪರ ಜಗಳವಾಡುವ ಬದಲು ಒಲ್ಲದ 
ಮನಸ್ಸಿನಿಂದ ಪರಸ್ಪರ ಮಾತನಾಡಲು ಪ್ರಾರಂಭಸಿದರು. ಕೆಲ 
ಸಮಯದ ನಂತರ, ಸಮಸ್ಯೆಯನ್ನು ಪರಿಹರಿಸುವ ವಿಧಾನವಾಗಿ 
ಮಕ್ಷಳು ಸಂವಾದವನ್ನು ಬಳಸಿಕೊಳ್ಳಲು ಪ್ರಾರಂಭಸಿದರು. ಮತ್ತೆ 
ಏನಾಯಿತು ಎಂದರೆ, ಎರಡು ಮಕ್ಷಳು ಪರಸ್ಪರ ಮಾತ- 
ನಾಡುವುದನ್ನು ಬಟ್ಟು ಜಗಳವಾಡಲು ಪ್ರಾರಂಭಸಿದಾಗ ಇತರ 
ಮಕ್ಕಳು ಮಧ್ಯಪ್ರವೇಶಿಸುತ್ತಿದ್ದರು ಹಾಗು ಚರ್ಚೆಯ ಮೂಲಕ 
ಸಮಸ್ಯೆಯನ್ನು ಪರಿಹರಿಸುವಂತೆ ಮಾಡುತ್ತಿದ್ದರು. ಇದು 
ಸಂಪೂರ್ಣವಾಗಿ ಯಶಸಪ್ಲಿಯಾಗದೆ ಇದ್ದರೂ. ಒಂದಷ್ಟು ಮಲ್ಣಗೆ 
ಮಕ್ಕಳು ಸಂವಾದವನ್ನು ಒಪ್ಪಿಕೊಳ್ಳುವಂತೆ ಮಾಡಿದೆವು. ಈ 
ಸೃಜನಶೀಲತೆ ಕಾರ್ಯಾಗಾರವನ್ನು ನಾವು ಅನೇಕ ವರ್ಷಗಳ ಕಾಲ 
ನಡೆಸಿದೆವು. ನಾವು ಎಲ್ಲಾ ಶಾಲೆಗಳ ಯಶಸ್ಸು ಸಾಧಿಸಿದ್ದೇವೆ 
ಎಂದು ಹೇಳಲಾಗದು. ಅಲ್ಪಾವಧಿಗೆ ವಾವು ಸೃಜನಶೀಲತೆ 


ಕಾರ್ಯಾಗಾರವನ್ನು ನಡೆಸಿದ ಶಾಲೆಗಳ ಠೀ ವಿಧಾನವು 
ಯಶಸ್ವಿಯಾಗಿಲ್ಲ. ಆದರೆ ನಾವು ಮತ್ತೆ ಹೋಗಿ ಈ ಕಾರ್ಯವನ್ನು 
ನಿರಂತರವಾಗಿ ಮಾಡಿದಾಗ ಈ ಪ್ರಕ್ರಿಯೆಯು ಸಂಪೂರ್ಣವಾಗಿ 
ಅಲ್ಲದಿದ್ದರೂ ಬಹುಮಟ್ಟಗೆ ಯಶಸ್ತಿಯಾಯುತು. 


ಫಲತಾಂಶಗಳು 


ಈ ಪ್ರಕ್ರಿಯೆಯು ಯಶಸ್ತಿಯಾದ ಶಾಲೆಗಳಲ್ಲ, ತಮ್ಮನ್ನು 
ಜವಾಬ್ದಾರಿಯುತ ವಾಗರಿಕರಾಗಿ ರೂಪಿಸುವ ಕೆಲವು 
ಸಂಪ್ರದಾಯಗಳನ್ನು ಮಕ್ಷಳು ಅನುಸರಿಸುವುದನ್ನು ವಾವು 
ಮೋಡಿದೆವು. ಸಮಾನತೆಯ ಭಾವನೆಯು ಇದರಲ 
ಪ್ರಮುಖವಾಗಿತ್ತು ಹಾಗು ಒಮ್ಮೆ ಮನವರಿಕೆಯಾದ ನಂತರ ಮಕ್ಕಳು 
ಇದನ್ನು ಚೆನ್ನಾಗಿ ಅನುಸರಿಸಿದರು. ವೃತ್ತದ ಪರಿಕಲ್ಪನೆಯೂ ಚೆನ್ನಾಗಿ 
ಕೆಲಸ ಮಾಡಿತು. ಏಕೆಂದರೆ ಮಕ್ಕಳು ವೃತ್ತಾಕಾರದಲ್ಲ 
ಕುಆತುಕೊಳ್ಳುವುದನ್ನು ಇಷ್ಟಪಟ್ಟರು ಹಾಗು ವೃತ್ತದಲ್ಲರುವ 
ಪ್ರತಿಯೊಬ್ಬರೂ ಮಾತನಾಡಲು ಪ್ರಾರಂಭಿಸಿದರು. ಠ ಪ್ರಕ್ರಿಯೆಯಲ್ಲ 
ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶವೆಂದರೆ ಪರಸ್ಪರರ 
ಅಭಿಪ್ರಾಯವನ್ನು ಕೇಳುವುದು. ಇದು ಮಕ್ಷಳಲ್ಪ ವಾವು ಸಾಧಿಸಿದ 
ಅತ್ಯ೦ತ ಯಶಸ್ವಿ ಗುಣಸ್ವಭಾವವಾಗಿದೆ ಎಂದು ನಾವು 
ಭಾವಿಸಿದ್ದೇವೆ. ಜವಾಬ್ದಾರಿಯುತವಾಗಿ ವರ್ತಿಸುವುದು ಮತ್ತು 
ಸಮುದಾಯದ ಸಂಪನ್ಮೂಲಗಳನ್ನು ರಕ್ಷಿಸುವುದು - ಈ ಎರಡು 
ಅಂಶಗಳನ್ನು ಮಕ್ಷಳು ಮೆಲ್ಲನೆ ಅರ್ಥ ಮಾಡಿಕೊಂಡರು ಹಾಗು 
ಒಂದಷ್ಟು ಮಟ್ಟಗೆ ಅಮುಸರಿಸುವಲ್ಲ ಯಶಸ್ವಿಯಾದರು. 
ಯಾರಾದರೂ ಒಬ್ಬ ವಿದ್ಯಾರ್ಥಿ!ನಿ ಮರೆತು ಒಟ್ಟರೆ ಉಳದ 
ವಿದ್ಯಾರ್ಥಿಗಳು ಆತನಿಗೆ/ಆಕೆಗೆ ನೆನಪಿಸುತ್ತಿದ್ದುದು ಇಲ್ಪ್ಲನ ಪ್ರಮುಖ 
ಚಾಲಕ ಶಕ್ತಿಯಾಗಿತ್ತು. ಯಾರಿಗೆ ನೆನಪಿಸಲಾಗಿದೆಯೋ ಅವರು 
ಯಾವುದೇ ಪ್ರತಿರೋಧ ತೋರದೆ ಅದನ್ನು ಮಾಡುತ್ತಿದ್ದರು. 
ಮಕ್ಕಳನ್ನು ಸಂವಾದದಲ್ಲ ತೊಡಗುವಂತೆ ಮಾಡುವುದು 
ಕಾರ್ಯಾಗಾರಗಳ ಅತ್ಯಂತ ಸವಾಲಅನ ಭಾಗವಾಗಿತ್ತು. ಮಕ್ಷಳು 
ಏಕೋ ಠಈ ಪ್ರಕ್ರಿಯೆಯ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಲಲ್ಲ. ಈ 
ಪ್ರಕ್ರಿಯೆಯಲ್ಲ ನಾವು ಕೂಡ ಸಾಕಷ್ಟು ಹೆಣಗಾಡಿದೆವು. ಹೀಗಾಗಿ 
ಸಂವಾದವು ತೀರಾ ಕಡಿಮೆ ಪರಿಣಾಮಕಾರಿ ಎನಿಸಿತು. ನಾವು ಈ 
ವಿಚಾರದಲ್ಲಿ ಇನ್ನಷ್ಟೇ ಹಿಡಿತ ಸಾಧಿಸಬೇಕಿದೆ. ಸೃಜನಶೀಲತೆ 
ಕಾರ್ಯಾಗಾರ ಮತ್ತು ಪೌರತ್ವ ಶಿಕ್ಷಣದ ಅನುಭವವು ನಮ್ಮ 
ಪಾಅಗೂ ಕಲಕೆಯ ಅದ್ಭುತ ಮೂಲ ಎನಿಸಿತು. ಪೌರತ್ವ ಶಿಕ್ಷಣವನ್ನು 
ಅಲ್ದಾವಧಿಯಲ್ಲ ಕಲಸಲು ಆಗದು. ಇದನ್ನು ನಿರಂತರವಾಗಿ ಮತ್ತು 
ಪುನರಾವರ್ತಿತವಾಗಿ ಮಾಡಬೇಕು. ಬೇರೆಬೇರೆ ಗುಂಪುಗಳಲ್ಪ 
ಬೇರೆಬೇರೆ ವಿಚಾರಗಳು/ಪರಿಕಲ್ಪನೆಗಳು ಕೆಲಸ ಮಾಡುತ್ತವೆ. 
೦೫ಾವುದು ಂಯಶಸ್ಟಿಂಾಗುತ್ತದೆ ಮತ್ತು ಯಾವುದು 
ಯಶಸ್ವಿಯಾಗುವುದಿಲ್ಲ ಎನ್ನುವುದಕ್ಕೆ ಯಾವುದೇ ಸಿದ್ಧ ಮಾದರಿ 
ಇಲ್ಲ. ಸುಗಮಕಾರರು ಉತ್ತೇಜನೆಯ ಪ್ರಮುಖ ಮೂಲ 
ಎಸಿಸುತ್ತಾರೆ. ಸುಗಮಕಾರರು ತಾನು ಪ್ರತಿಪಾದಿಸುತ್ತಿರುವುದನ್ನು 
ಪಾಲಸದೆ ಇದ್ದರೆ ಉದ್ದೇಶವು ಯಶಸ್ಷಿಯಾಗುವುದಿಲ್ಲ. ಹೀಗಾಗಿ 
ಮಕ್ಕಳೊಂದಿಗೆ ನಿರಂತರವಾಗಿ ಇರುವುದು. ಪ್ರಜಾತಾಂತ್ರಿಕ 
ಬದುಕಿನ ಈ ಕಲ್ಪನೆಗಳನ್ನು ಅನುಸರಿಸುವುದು ಮತ್ತು ಅವರಿಗೂ 
ಜ್ಞಾಪಿಸುವುದು ಹಾಗು ಅವರಿಗೆ ತೋರಿಸಿಕೊಡುವುದು ಅವರು 
ಇವನ್ನೆಲ್ಲ ಮೈಗೂಡಿಸಿಕೊಳ್ಳಲು ಇರುವ ಏಕೈಕ ದಾರಿಯಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


123 


ಉಮಾಶಂಕರ ಪೆರಿಯೋಡಿ ಅವರು ಅಜೀಂ ಪ್ರೇಮ್‌ಜ ಫೌಂಡೇಶನ್‌ನ ಕರ್ನಾಟಕ ರಾಜ್ಯದ ಮುಖ್ಯಸ್ಥರಾಗಿದ್ದಾರೆ. ಅಭವೃದ್ಧಿ 
ಅಧ್ಯಯನ ಕ್ಷೇತ್ರದಲ್ಲ ಅವರಿಗೆ ಮೂವತ್ತು ವರ್ಷಕ್ಕೂ ಮಿಕ್ಕಿದ ಅನುಭವವಿದೆ. ಅವರು ರಾಷ್ಟ್ರೀಯ ಸಾಕ್ಷರತಾ ಅಭಿಯಾನ 
(National Literacy Campaign) ಮತ್ತು ಕರ್ನಾಟಕದ ಜ.ಆರ್‌. ಬೆಟ್ಟದ ಬುಡಕಟ್ಟು ಶಿಕ್ಷಣ ವಿಚಾರದಲ್ಲ ವಿಶೇಷ ಕೊಡುಗೆ 
ನೀಡಿದ್ದಾರೆ. "ಬರಿಗಾಲ ಸಂಶೋಧನೆ' ಎಂದು ಅವರೇ ಕರೆದುಕೊಳ್ಳುವಂತೆ ತಳ ಹಂತದ ಕ್ಷೇತ್ರ ಕಾರ್ಯಕರ್ತರು ಮತ್ತು 
ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತರಬೇತಿ ನೀಡುತ್ತಿದ್ದಾರೆ. ಅವರು ಕರ್ನಾಟಕ ರಾಜ್ಯ ಶಿಕ್ಷಕರ ಸಮುದಾಯದ ಸಂಸ್ಥಾಪಕ 
ಸದಸ್ಯರು. ಅವರನ್ನು eriodi@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


124 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಅಕ್ಟೋಬರ್‌ 2021 


